{ 
pl 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಸದಸ್ಯರ ಹೆಸರು 

ಉತ್ತರಿಸುವ ದಿನಾಂಕ 

' ಉತ್ತರಿಸುವ ಸಚಿವರು 


pe 


ಪರಿಷತ್ತು 


ಕರ್ನಾಟಕ ವಿಧಾನ 


1576 


ಶ್ರೀ ಅರುಣ ಶಹಾಪುರ 
11-03-2022. 
ಸಮಾಜ ಕಲ್ಯಾಣ ಮತ್ತು ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವರು. 


ಕ್ರ.ಸಂ. 


ಪ್ರಶ್ನೆ 


ಉತ್ತರ 


ಕ್ರೀ ಕುಮಾರ್‌ ನರ್‌ ಪನ್‌ ರವರ 


ವರದಿಯ ಪ್ರಕಾರ ಶಿಕ್ಷಣ ಇಲಾಖೆಯ 


(ಶಿಕ್ಷಕರಿಗೆ ದಿ: 01.06.2016 ರಿಂದ ಜಾರಿಗೆ 


ಬರುವಂತೆ ಹೆಚ್ಚುವರಿ ವೇತನ ಬಡ್ತಿ 
ನೀಡಿರುವುದು ಸರ್ಕಾರದ ಗಮನಕ್ಕೆ 
ಬಂದಿದೆಯೇ ; 


ಆ) 


ಸಮಾಜ ಕಲ್ಯಾಣ ಇಲಾಖೆಯ ಕರ್ನಾಟಕ 
ವಸತಿ ಶಿಕ್ಷಕರ ಸಹಕಾರ ಸಂಘ ವಸತಿ ಶಾಲೆಗಳ 
ಶಿಕ್ಷಕಿಗೆ ಒಂದು ಹೆಚ್ಚುವರಿ ವೇತನ 
ಬಡ್ಡಿಯನ್ನು ನೀಡಲು ಆರ್ಥಿಕ ಇಲಾಖೆಯು 
ತಿರಸ್ಕರಿಸುವುದು ಸರ್ಕಾರದ ಗಮನಕ್ಕೆ 
ಬಂದಿದೆಯೇ; 


ಹೌದು. 


ಇ) 


ಶಿಕ್ಷಣ ಇಲಾಖೆಯ ವೇತನ ಶ್ರೇಣಿಯಲ್ಲಿಯೇ 
ಸೇವೆ ಸಲ್ಲಿಸುತ್ತಿರುವ ವಸತಿ ಶಾಲೆಗಳ 
ಶಿಕ್ಷಕರಿಗೆ ಒಂದು ಹೆಚ್ಚುವರಿ ವೇತನ ಬಡ್ತಿ 
ನೀಡದಿರುವುದು ಸಹಜ ನ್ಯಾಯದ 
ಉಲ್ಲಂಘನೆಯಾಗುವುದಿಲ್ಲವೇ; ಇದು 


ತಾರತಮ್ಯ ನೀತಿಯಲ್ಲವೇ; ಈ ವೇತನ ಬಡ್ತಿ 


ನೀಡಲು ಸರ್ಕಾರ ಕೈಗೊಂಡ ಕ್ರಮಗಳೇನು? 
(ವಿವರಣೆ ನೀಡುವುದು) 


"| ಹಿಂಬಿರಹದಲ್ಲಿ ತಿಳಿಸಿದೆ. 


ಶ್ರೀ. ಜಿ.ಕುಮಾರ ನಾಯಕ ಭಾ.ಆಸ್ಲ, ಅಂದಿನ 
ಸರ್ಕಾರದ ಕಾರ್ಯದರ್ಶಿಗಳು, ಶಿಕ್ಷಣ ಇಲಾಖೆರವರ 
ವರದಿಯನ್ವಯ ಶಿಕ್ಷಣ ಇಲಾಖೆಯ ಶಿಕ್ಷಕರುಗಳಿಗೆ 
ಹೆಚ್ಚುವರಿ ವೇತನ ಬಡ್ತಿಯನ್ನು ಮಂಜೂರು ಮಾಡಿ 
ಆದೇಶ ಹೊರಡಿಸಿರುವ ಮಾದರಿಯಲ್ಲಿಯೇ ವಸತಿ 


'ಶಾಲಾ ಶಿಕ್ಷಕರುಗಳಿಗೂ ಹೆಚ್ಚುವರಿ ವೇತನ ಬಡ್ತಿ 


ಮಂಜೂರು ಮಾಡಿ ಆದೇಶ ಹೊರಡಿಸಲು ಆರ್ಥಿಕ 
ಇಲಾಖೆಗೆ ಪ್ರಸ್ತಾವನೆಯನ್ನು ಸಲ್ಲಿಸಲಾಗಿತ್ತು. 


ಈ ಕೆಳಕಂಡ ಕಾರಣಗಳಿಂದ ' ಸದರಿ 
ಪ್ರಸ್ತಾವನೆಯನ್ನು ಒಪ್ಪಲು ಸಾಧ್ಯವಿಲ್ಲವೆಂದು ಆರ್ಥಿಕ 
ಇಲಾಖೆಯು - ದಿನಾಂಕ:27.08.2019ರ 


(ಮ 


1) ಸದರಿ ಸಮಿತಿಯ ಶಿಫಾರಸ್ಸು ಶಿಕ್ಷಣ ಇಲಾಖೆಯ 
ಪೌಢಶಾಲೆ '& ಪದವಿ: ಪೂರ್ವ. ಕಾಲೇಜುಗಳ | 
ಶಿಕ್ಷಕರುಗಳಿಗೆ ಮಾತ್ರ ಸಂಬಂಧಿಸಿದ್ದಾಗಿದ್ದು,: 
"ಸಂಘದ ವಸತಿ ಶಾಲೆಗಳು 6 ರಿಂದ 10ನೇ 
ತರಗತಿಯವರೆಗೆ' ಮಾತ್ರ ಇರುತ್ತದೆ. 


2) 2012ರ ಪರಿಷ್ಟತ ವೇತನ ಶ್ರೇಣಿಗಳು 
ಚಾಲ್ತಿಯಲ್ಲಿರುವುದಿಲ್ಲವಾದ್ದರಿಂದ ಇಲಾಖೆಯ |' 
ಬೇಡಿಕೆಯಂತೆ, ಹೆಚ್ಚುವರಿ ವೇತನ ಬಡ್ತಿಯನ್ನು 
2012ರ ಪರಿಷ್ಕೃತ ವೇತನ ಶ್ರೇಣಿಯಲ್ಲಿ 
ಪರಿಗಣಿಸಿ ಮಂಜೂರು ಮಾಡಲು ನಿಯಮಗಳಲ್ಲಿ 
ಅವಕಾಶವಿರುವುದಿಲ್ಲ. 


3) ಮಾನ್ಯ ಕರ್ನಾಟಕ ಉಚ್ಛನ್ಯಾಯಾಲಯದಲ್ಲಿ 
ದಾಖಲಾಗಿದ್ದ ನ್ಯಾಯಾಂಗ ನಿಂದನಾ ಅರ್ಜಿ 
ವಿಚಾರಣೆ ಸಂದರ್ಭದಲ್ಲಿಯೂ ಸಹ ಸರ್ಕಾರವು 
ವಸತಿ ಶಾಲೆ ಶಿಕ್ಷಕರುಗಳಿಗೆ ಒಂದು ಹೆಚ್ಚುವರಿ 
ವೇತನ ಬಡ್ತಿಯನ್ನು " ಮಂಜೂರು ಮಾಡಲು .. 
ಅವಕಾಶವಿರುವುದಿಲ್ಲವೆಂದು - ಹೇಳಿಕೆ 
ಸಲ್ಲಿಸಿರುತ್ತದೆ. ; 


4) ವಸತಿ ಶಾಲೆ! ಶಿಕ್ಷಣ ಇಲಾಖೆಯ ವೃಂದ ಮತ್ತು 
ನೇಮಕಾತಿ ನಿಯಮಗಳು ಬೇರೆಯಾಗಿದ್ದು, ಒಂದರ 
ನಿಯಮವನ್ನು ಮತ್ತೊಂದಕ್ಕೆ ಹೋಲಿಸಿ 
ಅನ್ವಯಿಸಲು ನಿಯಮಗಳಲ್ಲಿ [ 
ಅವಕಾಶವಿರುವುದಿಲ್ಲ ಎಂದು ತಿಳಿಸಲಾಗಿರುತ್ತದೆ. 


ಮೇಲ್ಕಂಡ ಅಂಶಗಳ ಹಿನ್ನೆಲೆಯಲ್ಲಿ ಸಂಘದ 
ಖಾಯಂ ಬೋಧಕ ಸಿಬ್ಬಂದಿಗಳಿಗೆ ಶ್ರೀ.ಜಿ.ಕುಮಾರ 
ನಾಯಕ ಸಮಿತಿಯ ಶಿಫಾರಸ್ಸಿನಂತೆ ಒಂದು ಹೆಚ್ಚುವರಿ 
ಪೇತನ ಬಡ್ತಿಯನ್ನು ನೀಡಲು ಸಾಧ್ಯವಾಗಿರುವುದಿಲ್ಲ. 


4 


ಸಂಖ್ಯೆ: ಸಕಇ 146 ಮೊದೇಶಾ 2022: 


(ಕೋಟ ಶ್ರೀ ಪೂಜಾರಿ) 
ಸಮಾಜ ಕಯ್ಯಾಣ ಮತ್ತು . 
" ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವರು. 


